ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1746 (2023) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ವಿಜಯಪುರ ಕಲಬುರಗಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡುವ ಬಗ್ಗೆ 


ಅ) ವಿಜಯಪುರ ಕಲುಬುರಗಿ ರಸ್ಲೆಯನ್ನು ರಾಷ್ಟೀಯ ಹೆದ್ದಾರಿಯನ್ನಾಗಿ 
ಪರಿವರ್ತಿಸಲಾಗುವುದೇ; 


(ಆ) ಪ್ರಸ್ತುತ ಜಿಲ್ಲೆಯ ಯಾವ ಯಾವ ಸ್ಥಳಗಳಲ್ಲಿ ಕಾಮಗಾರಿ ಪೂರ್ತಿಗೊಂಡಿದೆ; 
ಉಳಿದಿರುವ ಕಾಮಗಾರಿ ಎಷ್ಟು? (ಸಂಪೂರ್ಣ ವಿವರ ನೀಡುವುದು) 


